ಶ್ರಿ 


ಸನ್ನತಿಯಲ್ಲಿ ಉತ್ಕನನಗಳು ೧೯೯೩-೯೪ 


ೇ ಹೆಚ್‌. ಟಿ. ತಳೆನಾರ್‌* 


ಸನ್ನತಿಯ, ಗುಲ್ಬರ್ಗ ಜಿಲ್ಲೆಯ, ಚಿತಾಪುರ 


ತಾಲ್ಲೂಕಿನಲ್ಲಿರುವ ಒಂದಂ ಚಿಕ್ಕಹಳ್ಳಿ. ಈ ಗ್ರಾಮವು 


ಯಕಾದಗಿರಿಯಿಂದ ೪೦ ಕಿ.ಮೂ. ದೊರದಲ್ಲಿ ಹೈದರಾಬಾದ್‌ 
ನಿಂದ ನೈರಂತೃಕ್ಕೆ ೨೨೦ ಕಿ.ಮೂ. ಸಚ । ಚಿತಾಪ್ರರ- 


ನಿಲ್ದಾಣದಿಂದ ೨೦ ಕಿ.ಮೂ. ದೂರ 
ದಲ್ಲಿದ್ದು, ಭೀಮಾನದಿಯ ಎಡದಂಡೆಯ ಮೇಲಿದೆ. 
ಹಾಗೂ ಈ ಹಳ್ಳಿಯು ಫ್ರೀ ಚಂದ್ರೆಲಾಂಬಾ ದೇವಸ್ಥಾನ 
ದಿಂದ (ಕ್ರಿ.ಶ. ೭-೮ನೇ ಶಶವಕಾನ) ಪ ಪ್ರಸಿದ್ಧಿ ಪಡೆದ 


ಯಕಾತ್ರಾ ಸ್ಥಳವಾಗಿದೆ 
ಸನ್ನತಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶವು 
ಪ್ರಾಚ್ಯ ಅವಶೇಷಗಳಿಂದ ಕೂಡಿದ ಒಂದು ಶ್ರೀಮಂತ 


ಪ್ರದೇಶವಾಗಿರುವುದು. ಅಂತೆಯೇ ಸನ್ನತಿಗೆ ಸಮೂಪ 
ವಿರುವ ಕನಗನಹಳ್ಳಿಯ ಸ್ತೂಪ, ಆನೆಗುತ್ತಿಯ ಸ್ತೂಪದ 
ದಿನ್ನೆ, ಬೆನಗುತ್ತಿಯ ದಿಬ್ಬ ಹಾಗೂ ಕೈತಾಳ ಹೊಲದಲ್ಲಿ 


ರುವ ವಸತಿ ಪ್ರದೇಶದ "ದಿಬ್ಬ ಗಳು 'ಮತ್ತು ಚಿತಾಪುರ 
ತಾಲೂಕಿನಲ್ಲಿ ಹೆಸರಿಸುವಂತಿದ್ದ ರೆ, ಭೀಮಾನದಿಯಾಚಿ 


ಅದೇ ಜಿಲ್ಲೆಯ ಶಹಪೂರ ತಾಲೂಕಿನ ಹುರಸಗುಂಡಿಗಿ 
ಹಳ್ಳಿಯ ಹತ್ತಿರವಿರುವ ಸ್ತೂಪವು ಕರ್ನಾಟಕದಲ್ಲಿ 
೧-೨ನೆಯ ಶತಮಾನಕ್ಕೆ (ಶಾತವಾಹನ ಕಾಲದ್ದು) 
ಸಂಬಂಧಿಸಿದ ಬೌದ್ಧ ಸ್ತೂಪಗಳ ಅಧ್ಯಯನಕ್ಕೆ ನಾಂದಿ 
ಯಾಗಿರುವವು. ಮತ್ತು ಬೌದ್ಧರ ವಾಸ್ತುಶಿಲ್ಪದ 
ಮೇಲೆ ಹೆಚ್ಚಿನ ಬೆಳಕನ್ನು ಪ್ರತಿಬಿಂಬಿಸುತ್ತದೆ. ಈ ಎಲ್ಲ 

ಂಶಗಳನ್ನು ಗಮನಿಸಿದಾಗ ಶಾತವಾಹನರ ಕಾಲದಲ್ಲಿ 


ಈ ಪ್ರದೇಶವು ಒಂದು ಬೌದ್ಧರ ಯಕಾತ್ರಾಸ್ಥಳವಾಗಿರು 
ವುದು ಗಮನಕ್ಕೆ ಬರುತ್ತದೆ. ಭೀವಕಾನದಿಯ ಮತ್ತು 
ಅದರ ಸುತ್ತಮುತ್ತ ದೊರೆತ ಹಳೆಯ ಶಿಲಾಯುಗದ, 
ನೂತನ ಶಿಲಾಯುಗದ, ಸೂಕ್ಷ್ಮ ಶಿಲಾಯುಗದ ಅವಶೇಷ 
ಗಳು ಸನ್ನತಿಯನ್ನು ಶಿಲಾಯುಗಕ್ಕೆ ಕರೆದೊಯ್ಯು 
ತ್ತವೆ. 


ಈ ಹಳ್ಳಿಯು ಎರಡು ಸುತ್ತುವರಿದ ಕೋಟೆಗಳಿಂದ 
ಕೂಡಿದೆ. ಓಳ ಕೋಟೆಯೊಳಗಿನ ರಣಮಂಡಲವೆಂದು 
ಕರೆಯುವ. ಸುಮಾರು ೮೦ ಎಕರೆ ಪ್ರದೇಶವು 
ರಾಜವಾಡೆ (೮1೩661) ಆಗಿರುತ್ತದೆ. ಇಟ್ಟಿಗೆಯ 
ಕೋಟೆ ಗೋಡೆ ಸುವಕಾರು ೪ ಮೊಟರ್‌ ಅಗಲ ಮಾತ್ತು 
೨-೩ ಮೊಟರ್‌ ಎತ್ತರವಿದೆ. ಇದನ್ನು ಎರಡು ಭಾಗ 
ಗಳಾಗಿ ವಿಂಗಡಿಸಲಾಗಿದೆ. 


ರಣಮಂಡಲವೆಂದು (Citadel) 
ಸ್ಥಳದ ಮಹತ್ವವನ್ನು ತಿಳಿಯಲು ಉತ್ತ ಕೈನನವನ್ನು 
ಕರ್ನಾಟಕ ಸರ್ಕಾರದ ಪ್ರಾಚ್ಯವಸ್ತು ಮತ್ತು ಸಂಗ್ರಹಾ 
ಲಯ ಇಲಾಖೆಯು ಕೆ ಗೊಂಡಿದೆ. 


ಕರೆಯಲಾದ 


ಕೋಟೆಯ ನಿವೇಶನದ ಇಟ್ಟಿಗೆಯ ಆಕಾರ 
೫೪ ೬೨೭೨೭೯ ಸೆಂ.ಮೂ. ಮತ್ತು ೪೭೨೪೮ 
ಸೆಂ.ಮೂ. ಇದ್ದು, ಅಗೆತದಲ್ಲಿ ಸಿಕ್ಕಿರುವ ಹೊಳಪಿನಕಲ್ಲು 
ಹಲವು ಔತ್ತರೇಯ ಕಪ್ಪು Sted ಕುಂಬಗಳು 
(Northern black polished ware) ಮತ್ತಿ 


* ತಾಂತ್ರಿಕ ಸಹಾಯಕರು. ಪ್ರಾಚೈವಸ್ತು ಮತ್ತು ಸಂಗ್ರಹಾಲಯ ಇಲಾಖೆ, ಮೈಸೂರು. 


೨೦. ಮ್‌ 


ಇತಿಹಾಸ ದರ್ಶನ 


ರೋಮನ್‌ ಮಡಿಕೆಯ ಚೂರುಗಳು ಇತ್ಯಾದಿಗಳು 
ನಿವೇಶನವು ಮೌರ್ಯರ ಕಾಲದಷ್ಟು ಹಳೆಯದೆಂದು 


ಸೂಚಿಸುತ್ತದೆ. ಅಲ್ಲದೆ ಇದು ಒಂದು ವಾಣಿಜ್ಯ ಕೇಂದ್ರ 
ವಾಗಿತ್ತು ಎಂಬುದಕ್ಕೆ ಒತ್ತು ಕೊಡುತ್ತದೆ. 


ಕರ್ನಾಟಕದಲ್ಲಿ ನಾವು ಅಶೋಕನ ಶಾಸನಗಳನ್ನು 
ನೋಡಬಹುದು. ಆದರೆ ಔತ್ತರೇಯ ಕಪ್ಪು ಹೊಳಪಿನ 
ಕುಂಬಗಳ ಸಂಶೋಧನೆಯು ಕರ್ನಾಟಕದ ಪ್ರಾಗೈತಿಹಾಸ 
ಸಂಶೋಧನೆಯಲ್ಲಿ ಒಂದು ಹೊಸ ಯುಗವನ್ನೇ ನಿರ್ಮಿಸಿ, 
ವಕೌರ್ಯರ ಅವಶೇಷಗಳಲ್ಲಿ ಒಂದಾದ ಈ ಕುಂಬಗಳ 
ಬಗ್ಗೆ ಇದ್ದ ಒಗಟನ್ನು ನಿವಾರಿಸಿ ಕರ್ನಾಟಕದ ಹೊಸ 
ಇತಿಹಾಸವನ್ನು ಸೃಷ್ಟಿ ಮಾಡಲು ಅನುಕೂಲ ವಾಡಿ 


ಲ 
ಕೊಟ್ಟಿರುವುದು. 


ಉತ್ಪನನದಲ್ಲಿ ದೊರೆತ ಇಟ್ಟಿಗೆಯ ಬಾವಿಗಳು 
೧.೫೦ ಮೂಟರ್‌ ಎತ್ತರ ಹಾಗೂ ೧.೧೫ ಮೊಟರ್‌ 
ಆಗಿದ್ದು (ಇಟ್ಟಿಗೆ ೨೮ ೬೨೨ «೧ ಸೆಂ.ಮೂ.) ಶಾತ 
ವಾಹನರ ಕಾಲದಾಗಿದ್ದು (ಕ್ರಿ.ಶ. ೧-೨ನೆಯ ಶತಮಾನ) 


5 ಇ 


ಕರ್ನಾಟಕದ ಪ್ರಾಗೈತಿಹಾಸದಲ್ಲಿ ನೀರು ಶೇಖರಣೆ 
ಪದ್ಧತಿಯ ಬಗ್ಗೆ ಮಾಹಿತಿಯನ್ನು ನೀಡುವುದು. ಅಲ್ಲದೆ 
ವಾಯುವ್ಯ ದಿಕ್ಕಿಗೆ ಹೋಗುವ ಹುಸುಗಲ್ಲು ನಗರೀಕರಣದ 


ಕುರುಹು ಎಂದು ಹೇಳಬಹುದು. 


ಉತ್ಪನನದಲ್ಲಿ ಹೇರಳವಾಗಿ ಅನಶೇಷಗಳು, ಮಣಿ 
ಗಳು, ನೀಲಿವೈಡೂರ್ಯ, ಕಪ್ಪು. ಹಸಿರು ಮತ್ತು ಕೆಂಪು 
ಜಾಸ್ಟರ್‌, ಕಾರನೀಲಿಯನ್‌, ದಂತ ಮತ್ತು ಸುಟ್ಟಮಣ್ಣಿನ 
ಮಣಿಗಳು, ಕಪ್ಪೆ ಚಿಪ್ಪಿನ ಬಳೆಗಳು, ಕಬ್ಬಿಣದ ಮೊಳೆಗಳು, 
ತಾಮ್ರದ ಉಂಗುರ ಮತ್ತು ಮೊಳೆಗಳು, ಶಾತವಾಹನರ 
ಕುಲದ ಬೆಳ್ಳಿಯ ಮುದ್ರಾಂಕಿತ ನಾಣ್ಯಗಳು ಹಾಗೂ 
ಕಾಸಿನ ನಾಣ್ಯಗಳು ಹಾಗೂ ಸುಟ್ಟ ಮಣ್ಣಿನ ಗೊಂಬೆಗಳು, 
ದಂತದ ಸ್ತೂಪ, ವಿವಿಧ ರೀತಿಯ ಅರೆಯುವ ಕಲ್ಲುಗಳೂ 
ಕಣ್ಮನ ಸೆಳೆಯುವಂತಿವೆ. ಉತ್ಪನನವು ಇನ್ನೂ ಪ್ರಗತಿ 
ಪಥದಲ್ಲಿದ್ದು, ಈ ಉತ್ಕನನವು ಕರ್ನಾಟಕದ ಪ್ರಾಗೈತಿಕ 
ಇತಿಹಾಸವನ್ನು ಪುನಃ ನಿರ್ಮಾಣ ಮಾಡುವಲ್ಲಿ ಸಹಾಯಕ 
ವಾಗಿದೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ವಿದ್ವಾಂಸ 
ಲೋಕಕ್ಕೆ ಒದಗಿಸಲು ಇದರಿಂದ ಅವಕಾಶವಾಗಲಿದೆ. 


